ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


: 980(1161) 


* nN 


: ಶ್ರೀ ಅರುಣ 'ಶಹಾಪುರ (ಶಿಕ್ಷಕರ ಕ್ಷೇತ್ರು ' 
: 07/03/2022 
: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


{et 


PAN 
[) 


ಸ 


1 


ಉತ್ತರ ' 


[C7 


ಭಾಷಿಕ' ಅಲ್ಲ ಸಂಖ್ಯಾತ ಶಾಲಾ ಕಾಲೇಜುಗಳಲ್ಲಿ ಖಾಲಿ 
ಹುದ್ದೆಗಳನ್ನು ಮೀಸಲಾತಿ : ರಹಿತವಾಗಿ ಭರ್ತಿ ಮಾಡುವ 
ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಇಲಾಖೆಯು ಸಂಬಂಧಿಸಿದ 


ಆಯುಕ್ತಾಲಯಗಳಿಗೆ ಪತ್ರ  ಬರೆಯಲಾಗಿದೆಯೇ; 


ಬರೆದಿದ್ದಲ್ಲಿ ದಿನಾಂಕದೊಂದಿಗೆ ಮಾಹಿತಿ ನೀಡುವುದು; 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 61 ಎಸ್‌ಎಂಸಿ 
"2009 ದಿನಾಂಕ 03/49/2010 ರಲ್ಲಿ ಭಾಷಾ 
ಅಲ್ಪಸಂಖ್ಯಾತರು ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳೆಂದು 
ಘೋಷಿಸುವ " ಸಂದರ್ಭದಲ್ಲಿ ರೋಸ್ಟರ್‌ ಪದ್ಧತಿ 
ಪಾಲಿಸುವ ಷರತ್ತನ್ನು ವಿಧಿಸುವುದು ಎಂದು 
ಸೂಚಿಸಲಾಗಿದೆ. 


ಪಾಲಿಸುವ ಬಗ್ಗೆ 
ಟ್ರಸ್ಟ್‌ ಬೆಂಗಳೂರು ಇವರು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಇಡಿ 61 ಎಸ್‌ಎಂಸಿ 2009, 
ದಿನಾಂಕ: 03/49/2010 ನ್ನು ರದ್ದುಪಡಿಸುವಂತೆ ಕೋರಿ 
ಮಾನ್ಯ ಉಚ್ಛ ಕರ್ನಾಟಕ ಉಚ್ಛ ನ್ಯಾಯಾಲಯ, 
ಬೆಂಗಳೂರು ಇಲ್ಲಿ ದಾಖಲಿಸಿದ್ದ ರಿಟ್‌ ಅರ್ಜಿ ಸಂಖ್ಯೆ: 
9744/2012 ರಲ್ಲಿ ದಿ:25/10/2013 ರ ಆದೇಶದಲ್ಲಿ 
ಮೀಸಲಾತಿ ಪಾಲಿಸಬೇಕೆಂಬ ಸರ್ಕಾರದ ಷರತ್ತನ್ನು 
ರದ್ದುಪಡಿಸಿ ಆದೇಶಿಸಿದೆ. 

ಅದರಂತೆ ಸರ್ಕಾರದ ಪತ್ರ ಸಂಖ್ಯೆ: ಇಡಿ 33) 
ಎಸ್‌ಎಂಸಿ 2012, ದಿನಾಂಕ: 12/07/2021 ರಲ್ಲಿ ಮಾನ್ಯ 
ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲು 
ಕೂಡಲೇ ಕ್ರಮವಹಿಸುವಂತೆ ನಿರ್ದೇಶಿಸಲಾಗಿದೆ. 


ಈ ಪತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಜಿಲ್ಲೆಗಳ ಉಪ 
ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ 
ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಅಥವಾ 
ಸಂಬಂಧಿಸಿದ ಆಯುಕ್ತಾಲಯಗಳಿಗೆ ಸಲ್ಲಿಸಿದ್ದಾರೆಯೇ ; 
ಸಲ್ಲಿಸಿದ್ದಲ್ಲಿ - ಎಷ್ಟು ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ ; 
(ಪ್ರಸ್ತಾವನೆಯ ವಿವರಗಳನ್ನು ಒದಗಿಸುವುದು) 


ಉಪ ನಿರ್ದೇಶಕರುಗಳು, ಸಾರ್ವಜನಿಕ ಶಿಕ್ಷಣ 
ಇಲಾಖೆಗಳಿಂದ. ಇಂತಹ. “ಯಾವುದೇ: ಪ್ರಸ್ತಾವನೆಗಳು 
ಸರ್ಕಾರಕ್ಕೆ ಅಥವಾ ' ಆಯುಕ್ತಾಲಯಕ್ಕೆ 
ಸಲ್ಲಿಕೆಯಾಗಿರುವುದಿಲ್ಲ. 


ಯಾವುದೇ ಪ್ರಸ್ತಾವನೆಗಳನ್ನು ಸಲ್ಲಿಸದೇ ಇದ್ದಲ್ಲಿ 
ಸಲ್ಲಿಸದಿರಲು ಕಾರಣವೇನು; ಈ ವಿಷಯದಲ್ಲಿ ವಿಳಂಬ 


3 


ಬಂದಿದೆಯೇ ; ಬಂದಿದ್ದಲ್ಲಿ. ಇದಕ್ಕೆ ' ಕಾರಣಗಳೇನು 
ವಿವರಣೆ ಒದಗಿಸುವುದು; 


ನೀತಿ ಅನುಸರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 


ವೆ 


ಸಂಬಂಧಿಸಿದ ಸ ಸ್ಯ ಇಷ , ಮಂಡಳಿಯಿಂದ 


ಯಾವುದೇ ಪ್ರಸ್ತಾವನೆಯು .ಸೀಕ್ಯತವಾಗಿರುವುದಲ. 
ಸ್ಥೀಕೃತವಾದಲ್ಲಿ ಪರಿಶೀಲಿ ಸಲಾಗುವುದು. 


+ ~ 


ಈ 3ರತವಾಗಿ ಈ ಹುಡ್ಡೆಗಳನ್ನು ರ್ತಿ ಮಾಡಿಕೊಳ್ಳು 


' ಸರ್ಕಾರ ಕ್ರಮವಹಿಸ ುವುದೇಿ 


| 


"ಸರ್ಕಾರವು` ದಿನಾಂಕ: 31/2/2015 ರವರೆಗೆ ನಿಧನ, 
| ನಿವೃತ್ತಿ, ರಾಜೀನಾಮೆ ಹಾಗೂ ಇತ್ಕಾದಿ ಕಾರಣಗಳಿಂದ 


ತೆರವಾದ ಪೂರ್ಣ ಕಾರ್ಯಭಾರ ಹೊಂದಿರುವ ಅರ್ಹ 


'ಹುದ್ದೆಗಳಿಗೆ ಅನುಮತಿಸಿದೆ. 


ನಿಯಮಾನುಸಾರ ಪರಿಶೀಲಿಸಲಾಗುವುದು. 


. ಸಂಖ್ಯೆ: ಇಪಿ 17 ಪಿಡಿಬಿ 2022 


ಸಕಾಲ ಸಚಿವರು 


